ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 21ನೇ ಮಾರ್ಜ್‌, 2020 


ರಾಯಚೂರು ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಭವನಕ್ಕೆ ಮಂಜೂರಾಗಿರುವ ಅನುದಾನ ಕುರಿತು 
ಶ್ರೀ ಎನ್‌.ಎಸ್‌. ಬೋಸ್‌ರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು) 


223 (1711) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಯಚೂರು ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಭವನಗಳ ನಿರ್ಮಾಣಕ್ಕೆ ಮಂಜೂರಾಗಿರುವ 
ಅಮುದಾನ ಎಷ್ಟು ; 


(ಆ) ಇಲ್ಲಿಯವರೆಗೂ ಎಷ್ಟು ಭವನಗಳು ಮಂಜೂರಾತಿ ಆಗಿವೆ; 


(ಇ) ನಿರ್ಮಾಣ ಹಂತದಲ್ಲಿರುವ ಭವನಗಳನ್ನು ಪೂರ್ಣಗೊಳಿಸಲು ಸರ್ಕಾರ ತೆಗೆದುಕೊಂಡ 
ಶ್ರಮಗಳೇಮು ? 


